ಕರ್ನಾಟಕ ವಿಧಾನ ಪರಿಷತ್ತು 


ನೀಡಿ ರೈತರಿಗೆ ಅನುಕೂಲ 
ಮಾಡಿಕೊಡಲು ಸರ್ಕಾರ 
ಆಲೋಚಿಸಿದೆಯೇ; 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 570 - 
ಸದಸ್ಯರ ಹೆಸರು ಶ್ರೀ ಕೆ.ಟಿ ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು sy 
kk 
ಪ್ರಶ್ತೆ ಉತ್ತರ 
| ಅ) | ರಾಜ್ಯದಲ್ಲಿ ರೈತರ ಕೃಷಿ ಪಂಪ್‌ ಸೆಟ್‌ ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ರೈತರ ನೇರಾವರಿ ಪಂಪ್‌ ಸೆಟ್‌ಗಳಿಗೆ 
ಗಳಿಗೆ ವಿದ್ಯುತ್‌ ಸಂಪರ್ಕವನ್ನು | ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕುರಿತು ಸರ್ಕಾರಿ ಸುತ್ತೋಲೆ ಸಂಖ್ಯೆ ಇಎನ್‌/41/ನಿಎಸ್‌ಸಿ/2014/21 
ಒದಗಿಸಲು ಸೂಕ್ಷವಾದಂತಹ | ದಿನಾಂಕ 14-07-2014 ಮತ್ತು 23-7-2014 ರಂದು ಆದೇಶ ಹೊರಡಿಸಲಾಗಿದ್ದು, ಆ ಪ್ರಕಾರ ಹಣ 
ಸಮಯವನ್ನು ಸರ್ಕಾರ ನಿಗದಿ | ಪಾವತಿಸಿರುವ ಅರ್ಜಿದಾರರ ಜೇಷ್ಠತಾಪಟ್ಟಿ ತಯಾರಿಸಿ, ರೈತರ ನೀರಾವರಿ ಪಂಪ್‌ಸೆಟ್‌ಗಳಿಗೆ ವಿದ್ಯುತ್‌ 
ಮಾಡಿದೆಯೇ; ಸಂಪರ್ಕವನ್ನು ಕಲ್ಪಿಸಲಾಗುತ್ತಿದೆ. 
ಆ) |ಪಸ್ತುತ ಕೃಷಿ ಚಟುವಟಿಕೆಗೆ ಎಷ್ಟು ಪ್ರಸ್ತುತ ರಾಜ್ಯದ ರೈತರ ಕೃಷಿ ಪಂಪ್‌ಸೆಟ್‌ಗಳಿಗೆ ದಿನವಹಿ 7 ಗಂಟೆಗಳ ಕಾಲ 3 ಫೇಸ್‌ ವಿದ್ಯುತ್ತನ್ನು 
ಸಮಯ 3 ಫೇಸ್‌ ವಿದ್ಯುತ್‌ | ಸರಬರಾಜು ಮಾಡಲಾಗುತ್ತಿದೆ. 
ನೀಡಲಾಗುತಿದೆ; ~ 
ಇ) | ಇನ್ನೂ ಹೆಚ್ಚಿನ ಅವಧಿ 3 ಫೇಸ್‌ ವಿದ್ಯುತ್‌ ಪ್ರಸ್ತುತ ರಾಜ್ಯದ ರೈತರ ಕೃಷಿ ಪಂಪ್‌ಸೆಟ್‌ಗಳಿಗೆ ದಿನವಹಿ 7 ಗಂಟೆಗಳ ಕಾಲ 3 ಫೇಸ್‌ 


ವಿದ್ಯುತ್ತನ್ನು ಉಚಿತವಾಗಿ ನೀಡುತ್ತಿದ್ದು, ಕೆಇಆರ್‌ಸಿ ರವರು ನಿಗದಿಪಡಿಸುವ ದರದಂತೆ ಸರ್ಕಾರದಿಂದ 
ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಸಹಾಯಧನವನ್ನು ಬಿಡುಗಡೆಗ್ರೊಳಿಸಲಾಗುತ್ತಿದೆ. 
ನೀಡಲಾಗುತ್ತಿರುವ 7 ಗಂಟೆಗಳ ಉಚಿತ. ವಿದ್ಯುತ್‌ ಪೂರೈಕೆಯ ಅವಧಿಯನ್ನು ಹೆಚ್ಚಿಸಬೇಕಾದಲ್ಲಿ, 


ಹಾಲಿ 


ಈ) 


ರೈತರಿಗೆ ಟ್ರಾನ್ಸ್‌ ಫಾರ್ಮರ್‌ (ಟಿಸಿ) 
ಗಳನ್ನು ಸಮರ್ಪಕವಾಗಿ ಒದಗಿಸುವ 
ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ವಿಳಂಬ 
ಧೋರಣೆ ಆಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಉ) 


ಬಂದಿದ್ದಲ್ಲಿ, ಶೀಘ್ರವಾಗಿ ರೈತರಿಗೆ ಟಿ.ಸಿ. 
ಗಳನ್ನು ವಿತರಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ ನೀಡುವುದು) 


ರೈತರ ಕೃಷಿ ಪಂಪ್‌ಸೆಟ್‌ಗಳ ಸಕ್ರಮೀಕರಣ ಯೋಜನೆ, ಶೀಘ್ರ ಸಂಪರ್ಕ ಯೋಜನೆ, 
ಗಂಗಾಕಲ್ಯಾಣ ಯೋಜನೆ, ವಿಸ್ತರಣೆ ಮತ್ತು ಸುಧಾರಣೆ ಕಾಮಗಾರಿಗಳಿಗೆ ಅವಶ್ಯಕತೆ ಇರುವಲ್ಲಿ 
ಪರಿವರ್ತಕಗಳನ್ನು ಕೆ.ಟಿ.ಪಿ.ಪಿ. ಕಾಯ್ದೆಯಡಿ ವಿನಾಯಿತಿ ಪಡೆದಿರುವ ಸಂಸ್ಥೆಗಳಾದ ಮೆ: ಕವಿಕಾ, 
ಬೆಂಗಳೂರು, ಮೆ: ಎನ್‌.ಜಿ.ಇ.ಎಫ್‌, ಹುಬ್ಬಳ್ಳಿ ರವರುಗಳಿಂದ್ಧ ಖರೀದಿಸಿ, ಯಾವುದೇ ವಿಳಂಬ 
ಧೋರಣೆ ಅನುಸರಿಸದೆ ವಿದುತ್‌ ಪರಿವರ್ತಕಗಳನ್ನು ಅಳವಡಿಸಿ, ವಿದ್ಯುತ್‌ ಸಂಪರ್ಕವನ್ನು 
ಕಲ್ಪಿಸಲಾಗುತ್ತಿದೆ. 

ರೈತರ ಕೃಷಿ ಪಂಪ್‌ಸೆಟ್‌ಗಳ ಪರಿವರ್ತಕಗಳು ವಿಫಲವಾದಲ್ಲಿ 72 ಗಂಟೆಯೊಳಗೆ ಜೇಷ್ಠತೆ 
ಮತ್ತು ಲಭ್ಯತೆ ಮೇರೆಗೆ ಬದಲಾಯಿಸಲಾಗುತ್ತಿದೆ. 

ರಾಜ್ಯದಲ್ಲಿ ಒಟ್ಟು 156 ಸಂಖ್ಯೆಯ ಪರಿವರ್ತಕ ದುರಸ್ಥಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, 
ವಿಫಲವಾದ ಪರಿವರ್ತಕಗಳನ್ನು ದುರಸ್ಥಿಗೊಳಿಸಿ, ಬದಲಾಯಿಸಲಾಗುತ್ತಿದೆ ಹಾಗೂ 
ತಾಲ್ಲೂಕುವಾರು/ವಿಭಾಗವಾರು 191 ಸಂಖ್ಯೆಯ ಪರಿವರ್ತಕಗಳ ಬ್ಯಾಂಕ್‌ನ್ನು ಸ್ಥಾಪಿಸಲಾಗಿದ್ದು, 
ಅವುಗಳಲ್ಲಿರುವ ದಾಸ್ತಾನಿನ ಮುಖಾಂತರ ರೈತರ ಕೃಷಿ ಪಂಪ್‌ಸೆಟ್‌ಗಳ ವಿಫಲವಾದ 
ಪರಿವರ್ತಕಗಳನ್ನು ಬದಲಾಯಿಸಲಾಗುತ್ತಿದ್ದು, ಇದೊಂದು ನಿರಂತರ ಪ್ರಕ್ರಿಯೆಯಾಗಿರುತ್ತದೆ. 


ಸಂಖ್ಯೆ: ಎನರ್ಜಿ 192 ಇಬಿಎಸ್‌ 2020 


(ಬಿ.ಎಸ್‌.ಯಡಿಯೂರಪ್ಪ) ನ್‌್‌ 
ಮುಖ್ಯಮಂತ್ರಿ 


